ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


25. ಕರ್ನಾಟಕ ಲೋಕಸೇವಾ ಆಯೋಗದಿಂದ 1998ನೇ ಬ್ಯಾಚಿನ `ಎ" ಮತ್ತು 'ಬಿ' ವೃಂದ ಹುದ್ದೆಯ ಬಗ್ಗೆ 
ಶ್ರೀಅರವಿಂದಕುಮಾರ್‌ ಅರಳಿ(ವಿಧಾನಸಭೆಯಿಂದಚುನಾಯಿತರಾದವರು):- 
607 (764) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕರ್ನಾಟಕ ಲೋಕಸೇವಾ ಆಯೋಗವು 2016ರ ಕರ್ನಾಟಕ ಉಚ್ಚನ್ಯಾಯಾಲಯದ ತೀರ್ಪನ್ನು ಆಧರಿಸಿ ಪ್ರಕಟಿಸಿರುವ 
1998ನೇ ಬ್ಯಾಚಿನ, ಗ್ರೂಪ್‌ `ಎ' ಮತ್ತು 'ಬಿ' ವೃಂದದ ಇತ್ತೀಚಿನ ಪರಿಷ್ಕೃತ ಆಯ್ಕೆ ಪಟ್ಟಿಯ ಪ್ರಕಾರ ತಹಶೀಲ್ದಾರ್‌ ಹುದ್ದೆಗೆ ವರದಿ 
ಮಾಡಿಕೊಂಡ ಅಧಿಕಾರಿಗಳ ಹೆಸರು, ವರದಿ ದಿನಾಂಕ, ಪ್ರಸ್ತುತ ನಿರ್ವಹಿಸುತ್ತಿರುವ ಸ್ಥಳೆ ಮತ್ತು ಈ ಹಿಂದೆ ಸಲ್ಲಿಸಿದ ಸೇವಾ 
ವಿವರಗಳನ್ನು ನೀಡುವುದು; 


(ಆ) ಸದರಿ ಅಧಿಕಾರಿಗಳು ವಿವಿಧ ಇಲಾಖೆಗಳಲ್ಲಿ ಸಲ್ಲಿಸಿರುವ ಸೇವೆಯ ಹಿನ್ನಲೆಯಲ್ಲಿ ಹಾಗೂ ಅವರು ಪರಿವೀಕ್ಷಣಾರ್ಥಿ 
ಅವಧಿಯನ್ನು ಮುಕ್ತಾಯಗೊಳಿಸಿರುವ ಹಿನ್ನಲೆಯಲ್ಲಿ ಅವರುಗಳಿಗೆ ತಹಶೀಲ್ದಾರ್‌, ಸಹಾಯಕ ಆಯುಕ್ತರು ಹಾಗೂ ಅರ್ಹ 
ಹುದ್ದೆಗಳಿಗೆ ರಾಜ್ಯ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಇ) ಅವರುಗಳಿಗೆ ಪೂರ್ವಾನ್ವಯವಾಗಿ ಸೇವಾ ಜೇಷ್ಠತೆ ನೀಡುವ ಕುರಿತು ಸ್ವಾಭಾವಿಕ ನ್ಯಾಯುತತ್ವಗಳು ಹಾಗೂ 
ಉಚ್ಛ್ಚನ್ಯಾಯಾಲಯ ಮತ್ತು ಸರ್ಮೋಚ್ಛನ್ಯಾಯಾಲಯದ ತೀರ್ಪುಗಳ ಹಿನ್ನ ಲೆಯಲ್ಲಿ ಕೈಗೊಂಡ ಕ್ರಮಗಳ ವಿವರಗಳೇನು ; 


(ಈ) ಸೇವಾ ಮುಂಬಡ್ತಿ ನೀಡಿ ಹುದ್ದೆಗಳನ್ನು ನೀಡುವ ಬಗ್ಗೆ ಕೈಗೊಂಡ ಕ್ರಮಗಳೇನು ; 


(ಉ) ಸದರಿ ಅಧಿಕಾರಿಗಳ ಸೇವಾ ಅವಧಿಯಲ್ಲಿ ಅವರಿಗೆ ಅನ್ಯಾಯವಾಗದಂತೆ ಅನ್ಯವಶ್ಯಕವಾಗಿ ತರಬೇತಿಯಲ್ಲಿ ತೊಡಗಿಸಿದಂತೆ 
ಸೇವಾ ಷರತ್ತುಗಳನ್ನು ಸಂರಕ್ಷಿಸಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


(ಊ) ಸದರಿ ಅಧಿಕಾರಿಗಳ ಸೇವಾ ಷರತ್ತುಗಳನ್ನು ತಿರುವು-ಮುರುವುಗೊಳಿಸುವ ಉದ್ದೇಶದಿಂದ ಸರ್ಕಾರ ಸುಗ್ರೀವಾಜ್ಞೆಗಳನ್ನು 
ರೂಪಿಸಿದ್ದರೆ ಅದರ ಪ್ರತಿ ನೀಡುವುದು? (ಘನತೆವೆತ್ತ ರಾಜ್ಯಪಾಲರ ತೀರ್ಪಿನ ಪ್ರತಿಯನ್ನು 


ನೀಡುವುದು) 


